ಕರ್ನಾಟಿಕ ವಿಧಾನ ಪರಿಷತ್‌ 


[ವಿವರ ನೀಡುವುದು] 


ಚುಕ್ಕೆ ಗುರುತಿಲ್ಲದ ಪ್ರುಶ್ತೆ ಸಂಖ್ಯೆ OCS 
ಸ ಹೆಸರು ಶ್ರೀಪ್ರಕಾಶ್‌ ಕೆ. ರಾಥೋಡ್‌ [ನಾಮ ನಿರ್ದೇಶನ 
py ಹೊಂದಿದವರು] 
ವಿಷಯ - \ K ವೃದ್ಧಾಪ್ಯ ವೇತನದ ಬಗ್ಗೆ. 
ಉತ್ತರಿಸಬೇಕಾದ ದಿನಾಂಕ 15/2/2022 
.| ಉತ್ತರಿಸುವ ಸಚಿವರು ಕಂದಾಯ ಸಚಿವರು: 
f ಪ್ರಶ್ನೆ ಉತ್ತರೆ 
[s ಸರ್ಕಾರವು "60 ರಿಂದ 6 ವರ್ಷದವರೆಗೆ | ವೃದ್ನಾಪ್ಯ ವೇತನ ಯೋಜನೆಯಡಿಯಲ್ಲಿ 
ಮತ್ತು. 6 ವರ್ಷ ಮೇಲ್ಬಟ್ಟವರಿಗೆ | ನೀಡಲಾಗುತ್ತಿರುವ ಮಾಸಿಕ ಪಿಂಚಣಿ ಮೊತ್ತದ ವಿವರ 
ನೀಡುತ್ತಿರುವ ವೃದ್ಧಾಪ್ಯ ಪೇತನದ | ಕೆಳಕಂಡಂತಿದೆ. 
ಮೊತ್ತವೆಷ್ಟು : ಕ್ರಮ ಪಿಂಚಣಿ ಮೊತ್ತ 
1 ವೃದ್ಧಾಪ್ಯ ಬೇತನ 
[60 ರಿಂದ 64 
ವರ್ಷದವರೆಗೆ] 
2 |ವೃದಾಷಪ್ಯ ವೇತನ 
[5 ವರ್ಷ ಹಾಗೂ 
| : ಮೇಲ್ಬಟ್ಟಿವರಿಗೆ] . 
Fe ವೃದಾಪ್ಯ ವೇತನ ಪಡೆಯಲು | ವೃದ್ಧಾಪ್ಯ ವೇತನ ಪಡೆಯಲು ಈ ಕೆಳಕಂಡ 
4 'ಇರಬೇಕಾಗಿರುವ ಮಾನದಂಡಗಳೇನು | ಮಾಸದಂಡಗಳನ್ನು ನಿಗದಿಪಡಿಸಲಾಗಿದೆ: 
». 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರೀಕರು 


>: ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಕುಟುಂಬದ 
ವಾರ್ಹ್ಜಿಕ ಆದಾಯ ರೂ. 32,000/- ಗಳಿಗಿಂತ ಕಡಿಮೆ 
ಇರಬೇಕು. , : 


ಈ ವೃದಾಪಷ್ಯ ವೇತನದಿಂದ ಹಿರಿಯ 
ನಾಗರೀಕರಿಗೆ ಜೀವನವನ್ನು ನಡೆಸಲು 
ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ 

ವೃದ್ಧಾಪ್ಯ ' ವೇತನವನ್ನು ಹೆಚ್ಚಿಸಲು 
ಸರ್ಕಾರವು ಆಲೋಚಿಸಿದೆಯೇ:.ಹಾಗಿದುಲ್ಲಿ 


ಬಡತನ ರೇಖೆಗಿಂತ ಕೆಳಗಿರುವ ಹಿರಿಯ ನಾಗರೀಕರಿಗೆ 
ಆರ್ಥಿಕ ನೆರವು ಒದಗಿಸುವ ವಿಟ್ಟಿನಲ್ಲಿ ವೃದ್ಮಾಪ್ಯ ವೇತನ 
ಜಾರಿಗೊಳಿಸಲಾಗಿದ್ದು ಇತ್ತೀಚಿನ ಆರ್ಥಿಕ ಬೆಳವಣಿಗೆ, 
ಬೆಲೆ ಏರಿಕೆ ಹಾಗೂ ಸೂಚ್ಯಂಕ ದರ ಪರಿಗಣಿಸಿ 
ಸರ್ಕಾರವು 65 ಮೇಲ್ಪಟ್ಟವರಿಗೆ ವೃದ್ಧಾಪ್ಯ. ವೇತನ 
ಯೋಜನೆಯಡಿ ನೀಡಲಾಗುತ್ತಿದ್ದ ಪಿಂಚಣಿ ಮೊತ್ತವನ್ನು 


ಹೆಚ್ಚಿಸಲಾಗುವ ಮೊತ್ತವೆಷ್ಟು ಮತ್ತು [ಸರ್ಕಾರದ ಆದೇಶ ಸಂಖ್ಯೆ : ಕಂಇ 39 ಎ೦ಎಸ್‌'ಟಿ 2021, 
ಅದನ್ನು ಯಾವಾಗ ಜಾರಿಗೆ | ದಿನಾಂಕ : 31/7/2021 ರನ್ನಯ ರೂ. 1000/- ರಿಂದ 
ತರಲಾಗುವುದು? 1200/- ಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಈ ಪಿಂಚಣಿ ಹೆಚ್ನಳವು 
ದಿನಾಂಕ : 1/8/2021 ರಿಂದ ಜಾರಿಗೆ ಬಂದಿರುತ್ತದೆ. 
mM ಇದರಿಂದ 37,98 ಲಕ್ಷ ಫಲಾನುಭವಿಗಳಿಗೆ 
| p | ಅನುಕೂಲವಾಗುತಿದೆ. — 
pe - ಸ್‌ pe 
ಸಂಖ್ಯೆ : ಡಿಎಸ್‌ಎಸ್‌ ಪಿ-ಎಲ್‌ಎಕ್ಕೂ 2/2022 A As ಸ್‌ 
[3ರ್‌. ಅಶೋಕ] 


ಕಂದಾಯ ಸಚಿವರು 


